ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸಂ: ಉಕ್ಕನಿ(ಕೃಯಾಂ೩ಸೂನೀ)/1A೩ 1789/2024- ಕೃಷಿ ಆಯುಕ್ತರ ಕಾರ್ಯಾಲಯ, 
25 ಶೇಷಾದ್ರಿ ರಸ್ತೆ, ಬೆಂಗಳೂರು-01, 
ದಿನಾಂಕ: 16.07.2024 


ರವರಿಗೆ, 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ. 
ಬಹುಮಹಡಿ ಕಟ್ಟಡ, 
ಬೆಂಗಳೂರು. 


ಮಾನ್ಯರೆ, 


ವಿಷಯ: ಶ್ರೀ ಸುರೇಶ್‌ ಬಾಬು ಸಿ.ಬಿ, (ಚಿಕ್ಕನಾಯಕನಹಳ್ಳಿ), ಮಾನ್ಯ ವಿಧಾನ ಸಭೆ 
ಸದಸ್ಯರು ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 1789 ಕ ಉತ್ತರಿಸುವ 
ಕುರಿತು 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಸುರೇಶ್‌ ಬಾಬು ಸಿ.ಬಿ, 
(ಚಿಕ್ಕ ನಾಯಕನಹಳ್ಳಿ) ಮಾನ್ಯ 'ವಿಧಾನ ಸಭೆ ಸದಸ್ಯರು ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 1789 
ಕ್ಕೆ ಕೇಳಿರುವ ಮಾಹಿತಿಯನ್ನು ಸಿದ್ದಪಡಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ ಮುಂದಿನ ಕ್ರಮಕ್ಕಾಗಿ 
ಸಲ್ಲಿಸಲಾಗಿದೆ. 


ತಮ್ಮ ನಂಬುಗೆಯ, 


ಕೃಷಿ ಹರ್ದೇಶಕರು 


